ಕಾನನ . 
. 
. 
. 
. 


ಪ್ರಯೋಗಿಕ ಸಂಚಿಕೆ 
ಇ - ಮಾಸಿಕ ಮಾರ್ಚ್ 2011 


WILDLIFE 
CONSERVATI 
GROUP 


WCG 


ಇ - ಮಾಸಿಕ ಪಯೋಗಿಕ ಸಂಚಿಕೆ 


అవినగళు 
* ಹಕ್ಕಿಲೋಕ 

- ನಾಗೇಶ್. ಓ. ಎಸ್ 
* ಹುಲಿಗಳ ಹಾದಿಯಲ್ಲಿ ಸೋಲಿಗೆ - ಅಶ್ವಥ.ಕೆ. ಎನ್ . 
* ಕಾಡೆಮ್ಮೆ ಬೇಟೆ 

- ಶಂಕರಪ್ಪ . ಕೆ. 
* ನಾನೊಂದು ಕನಸುಕಂಡೆ 


ಅನಿಸಿಕೆಗೆ 
E -mail: kaanana .mag @ gmail.com 


ಮುಖಪುಟ : ಬಿಳಿಗಿರಿರಂಗನ ಬೆಟ್ಟದ ಕಾಡು. 


yasheepedabased 


- ಸಂಪಾದಕಿಂತ 


Mysoreverbert , 


ಪ್ರೀತಿಯ ಓದುಗರೇ , , , , 
ಈ ಸಂಚಿಕೆಯಲ್ಲಿ ಹುಲಿಗಳ ಹಾದಿ೦ರಲ್ಲಿ ಸೋಲಿಗ ” ಎಂಬ ಲೇಖನವನ್ನು ಪ್ರಕಟಿಸಲಾಗಿದೆ , 
ಸೋಲಿಗರ ಹಿತರಕ್ಷಣೆಂ ? ಹುಲಿಗಳ ಸಂರಕ್ಷಣೆಂ ? ಎಂಬ ವಿಷಂರು ಇತ್ತೀಚಿನ ದಿ 
ನಗಳಲ್ಲಿ ಪರ - ವಿರೋಧಗಳ ಕುರಿತು ಚರ್ಚೆಗಳು ನಡೆಯುತ್ತಿವೆ, ಬಿಳಿಗಿರಿರಂಗನ ಬೆಟ್ಟದ 
ಅರಣ್ಯಪ್ರದೇಶವನ್ನು ಹುಲಿ ಸಂರಕ್ಷಿತಾರಣ್ಯವೆಂದು ಘೋಷಿತವಾದದ್ದು ತಮ್ಮಗೆಲ್ಲ ಗೊತ್ತಿರುವ 
ವಿಚಾರವೇ . . . ಆದರೆ ಇಲ್ಲಿ ಹುಲಿ ಸಂರಕ್ಷಣೆಗೆ ಅಗುವ ತೊಂದರೆಗಳು ಕಡಿಮೆಯೇನಲ್ಲ , 
ಹಲವಾರು ಬುಡಕಟ್ಟು ಜನಾಂಗಗಳು ಇಲ್ಲಿ ವಾಸವಾಗಿವೆ , ಅವು ನೇರವಾಗಿ ಅಲ್ಲದಿದ್ದರು 
ಪರೋಕ್ಷವಾಗಿ ಹುಲಿ ಸಾಮಾಜ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಮತ್ತೊಂದು, ಮನುಷ್ಯ 
ಭವಿಂದ ಮೇಲೆ ನಾಗರೀಕತೆ ವಿಶ್ವವ್ಯಾಪಿ೦ಗಾಗುತ್ತ ಬಂದಾಗ ನಿಸರ್ಗದ ಸಂಪನ್ಮೂಲಗಳ 
ಬಳಕೆಯು ಪ್ರಮಾಣ ಹೆಚ್ಚುತ್ತಾ ಬಂದ ಹಾಗೆಲ್ಲ , ಕಾಡು ಪ್ರಾಣಿಗಳ ಮೇಲೆ ವ್ಯತಿರಿಕ್ತವಾಗಿ 
ಪರಿಣಾಮವಾಗತೊಡಗಿದೆ ಎಂಬುದು ತಮಗೆಲ್ಲ ಗೊತ್ತು . ಹುಲಿ ಸಂರಕ್ಷಣೆಯ ಬಗ್ಗೆ ಸೋಲಿಗ 
ಎಂಬ ಹಸಿದ ಹೊಟ್ಟೆ ಗಳಿಗೆ ಕಾಳಜಿ, ಕನಿಕರ ಎಲ್ಲಿಂದ ಬರಬೇಕು? ಎಂಬುದನ್ನು “ ಹುಲಿಗಳ ಹಾ 
ದಿಯಲ್ಲಿ ಸೋಲಿಗ . ” ಎಂಬ ಲೇಖನದಲ್ಲಿ ಬಣ್ಣಿಸಲಾಗಿದೆ. 


ಅದೇ ರೀತಿ ಈ ಸಂಚಿಕೆಂತಲ್ಲಿ ಕೆ . ಪಿ. ಶಂಕರಪ್ಪರವರು ಬರೆದಿರುವ ಕಾಡೆಮ್ಮೆ ಬೇಟೆ ” 
ಸಣ್ಣಕತೆಯು ತುಂಬ ವೈವಿಧ್ಯತೆಯಿಂದ ಮೂಡಿಸಿದ್ದಾರೆ. ಹದಿನಾಲ್ಕು ಹಳ್ಳಿಜನಗಳು 
ಪಾರೆಸ್ಟುಗಳಿಗೆ ಹೆದರಿ ಬೇಟೆಯನ್ನು ನಿಲ್ಲಿಸಿ ಹಲವು ವರ್ಷಗಳೇ ಕಳೆದಿದ್ದರು ಸಹ, ಈ 
ಸೊಳ್ಳೆಪುರದ ಜನ ಮಾತ್ರ ಚಾಟರ ಬಿಲ್ಲು , ತಂತಿ ಹುರುಳು, ಕಲ್ಲು ಹುರುಳು , ಇಲಿಬೇಟೆ, 
ಉಡಬೇಟೆ, ಹೀಗೆ ಹಲವಾರು ಶಬ್ದರಹಿತ ಸಾಕ್ಷಿ - ಕುರುಹುರಹಿತವಾಗಿ ಕಾಡು ಸೆಸುವ ಕಾರ್ಯ 
ನಿರಾಳವಾಗಿ ನಡೆಸುತ್ತಿದ್ದವರಲ್ಲಿ ಸೊಳ್ಳೆಪುರದ ಭೋಪ ಮಾದೇವ ಒಬ್ಬ , ಕಡವೆಂ ? 
ಕಾಡೆ ವೆಂ ? ಇರಬೇಕು ಎಂಬ ಸಂಶಯದಿಂದ ಪೊದರಿನಿಂದ ತಲೆ ಕಾಣಿಸಿದ್ದೇ ತಡ ಇಕ್ಕಡಿಸಿ 
ಬಿಟ್ಟ ! ಆದ ಅನಹುತ ನೋಡಿ 
. .! ಅದು ಕೊರಮರಡ್ಡಿ ಈರಿರು ಕಾಡುದನ , ಅದನ್ನು ನೋಡಿ 
ವಾದೇವನಿಗೆ ಮೈಯೆಲ್ಲಾ ತಣ್ಣಗಾಗಿದ್ದು , , ನ್ಯಾಂದ , , ದಂಡ, . ಎಲ್ಲಾವನ್ನು ಕಣದೆ 
ಚಿತ್ರವಡಿಸುವಂತೆ ಚಿತ್ರಿಸಿದ್ದಾರೆ. 


ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸುವ ನಮ್ಮ ಪುಟ್ಟ ಪತ್ರಿಕೆಯನ್ನು ಓದಿ ಸಲಹೆ 
ಸೂಚನೆಯನ್ನು ನಿಮ್ಮಿಂದ ಆಶಿಸುತ್ತೇವೆ. ಮತ್ತು ಈ ಪತ್ರಿಕೆಯು ನಿಮಗಾಗಿಯೇ ಇದೆ, 
ವನ್ಯಲೋಕ 
, ಕಾಡು, ಪ್ರಾಣಿ ಪಕ್ಷಿಗಳು, ಮತ್ತು ಸಾಹಿತ್ಯ ವಿಚಾರಗಳು , ಕವನ , ಕಥೆಗಳು , 
ವಿಜ್ಞಾನ, ಪ್ರವಾಸ , ಛಾಂರುಚಿತ್ರಗಳು ಮುಂತಾದ ವಿಷಯಗಳನ್ನು ಲೇಖನಗಳ ಮೂಲಕ ಈ 
ಜಗತ್ತಿಗೆ ಸಾದರಪಡಿಸಬಹುದು. ಲೇಖನಗಳನ್ನು ಕಳುಹಿಸಬಹುದಾದ ಇ -ಮೇಲ್ ವಿಳಾಸ : 
kaanana. mag @ gmail .com ಗೆ ಕಳುಹಿಸಿ. 


ಕಂಠಪ್ಪನ ಕೆರೆಯ ಬಳಿ೦ರು ಹಾವು ಬಂಡೆ ಸಾಲಿನಲ್ಲಿ ಆಳೆತ್ತರದ ಕಲ್ಲು ಸಂದಿಯಲ್ಲಿ ದಿನಕ್ಕೊಂದಂತೆ 6 
ಮೊಟ್ಟೆ ಇಟ್ಟು , ಮೊದಲನೇ ಮೊಟ್ಟೆ ಇಟ್ಟ ದಿನದಿಂದಲೇ ತಾಯಿ ಹಕ್ಕಿ ಕಾವು ಕೊಡಲು ಶುರು ಮಾಡಿದ್ದರಿಂದ, 
16 ದಿನದ ನಂತರ ದಿನಕೊಂದ೦ರಂತೆ 6 ಮರಿ ಬಂದವು. 

ಗಂಡು ಮತ್ತು ಹೆಣ್ಣು ಹಕ್ಕಿ ಎರಡೂ ಸೇರಿ ನಿರಂತರವಾಗಿ ಆ ಬಕಾಸುರ ಮರಿಗಳಿಗೆ ಕುಟುಕು ತಿನ್ನಿಸುವ 
ಪರಿ ಹಾಗು ಅವು ತಿನ್ನುವ ವಿಧಾನವೇ ವಿಸ್ಮಯ ! 

ನಾವು ರೇಷನ್ ಅಂಗಡಿ೦ರಲ್ಲಿ ಅಕ್ಕಿ ಪಡೆಯಲು ಸಾಲಿನಲ್ಲಿ 
ನಿಲ್ಲುವಂತೆ , ಒ೦ದೊ೦ದೇ ಹಕ್ಕಿಮರಿಂನು ಗೂಡಿನ ಬಾಗಿಲಲ್ಲಿ ಸರತಿ ಸಾಲು 
ನಿಲ್ಲುತ್ತವೆ. ಪೋಷಕ ಹಕ್ಕಿಗಳಿಂದ ತಿಂಡಿ ತಿಂದ ಮರಿ, ತನ್ನ ಹಿಂದಿನ 
ಮರಿಗೆ ಜಾಗಕೊಟ್ಟು, ಸರತಿಯ ಕೊನೆಯಲ್ಲಿ ಬಂದು ನಿಲ್ಲುತ್ತದೆ. ಈ 
ಸರತಿಂರು ಚಕ್ರ ಹೀಗೆ ಮುಂದುವರಿಯುತ್ತದೆ... ಒಂದು ತಿಂಗಳವರಿಗೂ ! . 


ಸಗಣಿ ತಪ್ಪೆಂನಲ್ಲಿರುವ ಹುಳುಗಳನ್ನು ಕೆದಕಿ ಹಿಡಿದು , 
ನೆಲದಾಳದಲ್ಲಿ ಅಡಗಿ ಕುಳಿತಿರುವ ಲಾರ್ವಗಳನ್ನು ತನ್ನ ಚೂಪಾದ 
ಕೊಕ್ಕಿನಿಂದ ಕುಕ್ಕಿ ಹಿಡಿದರೆ, ಮತ್ತೆ ಕೆಲವು ಬಾರಿ ಹುಲ್ಲಿನಲ್ಲಿ ಜಿಗಿಂರುವ 
ಸಕಲ ಮಿಡತೆಗಳನ್ನ ಹಾಗು ಜೇಡಗಳನ್ನೂ ಸಹ ತನ್ನ ಮಕ್ಕಳ ತಿಂಡಿ 
ಮೆನುಗೆ ಸೇರಿಸಿ ಮಕ್ಕಳನ್ನು ಸಾಕುತ್ತವೆ. 


ಏನೇ ಹಾಗೆ 


G -MN C 6 


. 


ಅರ್ಧ ಚಂದ್ರನಂತೆ ಹರಳಿದ ತಲೆಯ ಮೇಲಿನ ಜುಟ್ಟಿನ ಪುಕ್ಕದ ತು 
ದಿಂದ ಕಪ್ಪುಭಾಗವು , 
ಪಿಬನೆಚಿಂತು ಗೋಲ್ಡನ್ ಸ್ಟ್ರಲ್ ನೆನಪಿಸಿದರೆ ತಪ್ಪಿಲ್ಲಾ ! 


Common Hoopoe 


ಚಂದ್ರಮುಕು 


Upupa epps 


? ? ಹುಲಿಗಳ ಹಾದಿ೦ತು ಸೆಲಿಗ 


ಬಿಳಿಗಿರಿರಂಗ ರಕ್ಷಿತಾರಣ್ಯವು ಹುಲಿ 
ಸಂರಕ್ಷಿತಾರಣ್ಯವೆಂದು ಘೋಷಿತ ವಾದಾಗ ಕೆಲವರಿಗೆ 
ಸಮಸ್ಯೆಗಳು ಹೆಚ್ಚೆ , ಅನಗತ್ಯವಾದ ಮಾತು - ಟೀಕೆಗಳ 
ಗುರಿಯೇ ಸರಿ . ಆದರೆ ಬಿಳಿಗಿರಿರಂಗ ರಕ್ಷಿತಾರಣ್ಯದಲ್ಲಿ 
ಸುಮಾರು ವರ್ಷಗಳಿಂದ ಜೀವನ ನಡೆಸಿಕೊಂಡು ಬಂ 
ದಿರುವ ಸೋಲಿಗರ ಬಗ್ಗೆ ನೋಡಿದಾಗ, ಅವರ 
ವನ್ಯಸಂಸ್ಕೃತಿ ಅಥವಾ ವನ್ಯ ಸಂಪ್ರದಾಂತಗಳ೦ತಹ 
ಜೀವನಶೈಲಿಯನ್ನು ಒಳಗೊಂಡಿರುವ ಆನೇಕ ಸೋಲಿಗ 
ಕುಟುಂಬಗಳು ಇವೆ. ಅವು ಬಡ ಕುಟುಂಬಗಳು 
ಎಂಬುದು ಎಲ್ಲಾರಿಗೂ ಗೊತ್ತಿರುವ ಸಂಗತಿಯೇ ಸರಿ , 
ಆದರೆ ಅರಣ್ಯ ಜೀವನದಲ್ಲಿ ಜೀವನವನ್ನು ಉತ್ತಮ 
ಪಡಿಸಿಕೊಳುವುದು ಕಷ್ಟ ಸಾಧ್ಯವೂ ಹೌದು. ಅರಣ್ಯಗಳಲ್ಲಿ ಬುಡಕಟ್ಟು ಜನಾಂಗಗಳು ತಮ್ಮ ಜೀವನ ನಡೆಸಲು 
ಅರಣ್ಯ ಉತ್ಪನ್ನಗೆಳ ನ್ನೇ ಬಳಸಿಕೊಳ್ಳಬೇಕು, ಬೇರೆ ವಿಧಿಯಿಲ್ಲ . ಅದು ಪರೋಕ್ಷವಾಗಿ ಹುಲಿ ಸಾಮಾಜ್ಯದ 
ಮೇಲೆ ಪ್ರಭಾವ ಬೀರುವುದರಲ್ಲಿ ತೆಂದು ಮಾತಿಲ್ಲ !. ಇಲ್ಲಿ ಹುಲಿಗಳ ಅಗತ್ಯ ಮತ್ತು ಅಭಯಾರಣ್ಯದಲ್ಲಿ 
ವಾಸ ವಿರುವ ಜನಗಳ ಹಕ್ಕುಗಳು , ಈ ಎರಡರ ನಡುವೆ ಸಮನ್ವಯವನ್ನು ಸಾಧಿಸುವುದಾದರೂ ಹೇಗೆ? ಎಂಬ 
ಪ್ರಶ್ನೆ ಬಂದಾಗ , ಅಂದರೆ ಸೋಲಿಗರ ಹಿತರಕ್ಷಣೆ ಯೊ ? ಹುಲಿ ಸಂರಕ್ಷಣೆ ೧ಖೆ ? ಎಂಬುದು ಸರಿಯಾದುದು. 


ನನ್ನ ಪ್ರಕಾರ ಇಲ್ಲಿ ಸೋಲಿಗರ ಪ್ರಶ್ನೆ ಮುಖ್ಯವಲ್ಲ . ಮನುಷ್ಯ ವಿಕಾಸ ವಾಗುವುದಕ್ಕೂ ಮೊದಲೇ 
ಎಷೆ ಲಕ್ಷಾಂತರ ವರ್ಷಗಳ ಹಿಂದೆಯೇ ಅನೇಕ ಜೀವಿ ಸಂಕುಲಗಳು ಭವಿಂದ ಮೇಲೆ ಸೃಷ್ಟಿಯಾಗಿವೆ. ಆ 
ದಿವಾನವರು ಪ್ರಕೃತಿಯೊಂದಿಗೆ ಸಹಬಾಳೆ ಮಾಡಲು ಕಲಿತಿದ್ದರಿಂದಾಗಿ ಯಾವ ಜೀವಿಗಳ ನಿ 
ರ್ನಾಮವಾಗಲಿಲ್ಲ , ಮನುಷ್ಯ ಭ ಮಿಂತ್ತು. ಮೇಲೆ ನಾಗರೀಕತೆ ವಿಶ್ವವ್ಯಾಪಿಯಾಗುತ್ತ ಬಂದಾಗ ನಿಸರ್ಗದ 
ಸಂಪನಗಳ ಬಳಕೆ ಪ್ರಮಾಣ ಹೆಚ್ಚುತ್ತಾ ಬಂದಹಾಗೆಲ್ಲ , ಕಾಡು ಪ್ರಾಣಿಗಳ ಮೇಲೆ ವ್ಯತಿರಿಕ್ತವಾಗಿ 
ಪರಿಣಾಮವಾಗತೊಡಗಿರುವುದರಲ್ಲಿ ಸತ್ಯಸತ್ಯಾಂಶಗಳು - ಅಡಕವಾಗಿವೆ. ಉದಾಹರಣೆಗೆ ಮುಖ್ಯವಾಗಿ 
ವ್ಯವೆಸಾಕುಪ್ರಭ ವಿಸ್ತರಣೆ , ಅರಣ್ಯದಲ್ಲಿ ಗಣಿಗಾರಿಕೆ, ವನ್ಯ ಜೀವಿಗಳ ಆವಾಸ ಧ್ವಂಸ, ಕಳ್ಳಬೇಟೆ, ಅರಣ್ಯ 
ಉತ್ಪನಗಳ ಶೇಕರಣೆ ; ನೀರು, ಭೂಮಿ ಹಾಗೂ ವಾಯುಮಾಲಿನ್ಯ , ಮಾನವನ ಜನಸ೦ಖ್ಯ ಸ್ಫೋಟವಲ್ಲ , 
ಜನಸಂಖ್ಯಾ ಮಹಾಸೆಟ 
. ಇವೆಲ್ಲವೂ 1 : ಇತ್ತೀಚಿನ ವರ್ಷಗಳಲ್ಲಿ ವನ್ಯ ಪ್ರಾಣಿ ಗಳ ನಿರ್ವಂಶ ಕ್ಕೆ 
ಕಾರಣವಾಗುತ್ತಿವೆ . 

ನಾವು ಇಲ್ಲಿ ಮುಖ್ಯವಾಗಿ ತಿಳಿದು ಕೊಳ್ಳಬೇಕಾಗಿರುವುದು 
ಸೋಲಿಗರು ಎಂಬುದು ಮುಖ್ಯ ಪ್ರಶ್ನೆಯಲ್ಲ , ಮನುಷ್ಯ 
ಎಂಬುದು ಮುಖ್ಯ ಸಂಗತಿ! ಸೋಲಿಗರು ಮುಗ್ಧ ಜೀವಿಗಳೇ 
ಸರಿ , ಆದರೆ ಹುಲಿ ಮತ್ತು ಮನುಷ್ಯನ ಪ್ರಶ್ನೆ ಬಂದಾಗ , 
ಹುಲಿ 

ಸಂರಕ್ಷಣೆಯ ಬಗ್ಗೆ ಹೆಚ್ಚು 
ಒತ್ತುಕೊಡಬೇಕಾದದ್ದು ಮನುಷ್ಯನ ಧರ್ಮ. ಇಲ್ಲಿ 
ಮುಖ್ಯವಾಗಿ ಗಮನಿಸಬೇಕಾದ ಅ೦ಕಿ ಅ೦ಶ, ಇಪ್ಪತ್ತನೇ 
ಶತಮಾನದ ಭಾರತ - ಉಪಖಂಡದಲ್ಲಿ ಸುಮಾರು 
40,000 ಹುಲಿಗಳು , ಈಗ ಕೇವಲ 1411 ಹುಲಿಗಳು! 


ಇಷ್ಟೆಲ್ಲ ಸೌಲಭ್ಯವಿರುವ ಬುಡಕಟ್ಟು ಜನಾಂಗಗಳಿಗೆ ಉತ್ತಮ ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು 
ನೀರಾವರಿ ಮುಂತಾದ ಅನುಕೂಲಗಳಿಂದಾಗಿ ಉತ್ತಮ ಜೀವನವನ್ನು ನಡೆಸ ಬಹುದವಲ್ಲವೇ ? ಇಷ್ಟೆಲ್ಲ ಇರುವ 
ಇವರಿಗೆ, ಸೋಲಿಗ ಜನಾಂಗ ಮತ್ತು ಅರಣ್ಯ ಪ್ರದೇಶ ವು ಪರಸ್ಪರ ಅವಲಂಬಿತವಾಗಿದೆ ಎಂಬ ಅಭಿ ಪ್ರಾಯದ 
ಕುರಿತು ಪರ - ವಿರೋಧಗಳನ್ನು ಸೃಷ್ಟಿಸಿ, ಅನ್ಯರು ಲಾಭ ಪಡೆಯುವ ಜನ ಬಹಳ ವಿದ್ದಾರೆ. ಬುಡಕಟ್ಟು 
ಜನಾಂಗಗಳು ಸ್ವಲ್ಪವೇ ಉಳಿದಿವೆ . . . ಅವರ ಹಿತರಕ್ಷಣೆ ಬೇಕು. . . ಸೋಲಿಗ ಸಮುದಾಯವನ್ನು 
ಅರಣ್ಯಗಳಿಂದ ಉಚ್ಚಾಟಿತಗೊಳಿಸುತ್ತಾರೆ. . . . ವನ್ಯ ಸಂಪ್ರದಾಯವನ್ನು ಆಳುಮಾಡುತ್ತಿದ್ದಾರೆ . . . . ಎಂಬ 
ಹಲವಾರು ಕಾರಣಗಳಿಂದ ಗಿರಿಜನರ ಹಾದಿಯನ್ನು ತಪ್ಪಿಸುತ್ತಿರುವ ಅನ್ಯರ ಹಸ್ತಕ್ಷೇಪದಿಂದಾಗಿಯೇ . .! 
ಸೋಲಿಗರ ಹಿತರಕ್ಷಣೆಗೆ ಅಥವಾ ಬುಡಕಟ್ಟು ಜನಾಂಗಗಳ ಉದ್ದಾರದ ಹಾದಿಗೆ ಕಲ್ಲು ಹಾಕುತ್ತಿದ್ದಾರೆ. 
ಸೋಲಿಗರ ಹಿತರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವ ಈ ಜನ ಸಮುದಾಂತವು ಹುಲಿಗಳ ಉದ್ದಾರಕ್ಕೆ , ಅಥವಾ 
ಹುಲಿಗಳ ವಾಸಕ್ಷೇತ್ರಗಳ ಉಳಿವಿಗೆ ಏಕೆ ಮುಂದೆ ಬರುತ್ತಿಲ್ಲ ? 


©wca 


( 


++ + 


1 + + +++ 


# ! 


7 


* 


* 


* ** 


be 


* * * 


ಆ ಕಾಡೆಮ್ಮೆ ಬೇಟೆ 


pe 


+ 


+%) 


M 


< 


S 


* 


* * 


44 14: 


+ 


3M 


/ 


. 


TATA 


ಗುಂಗುರು ತಲೆಯ , ದಪ್ಪ ತುಟಿಯ , ಬಡಕಲು ದೇಹದ ನರರು. 
ನೋಡಲು ಸ್ವಲ್ಪ ಪೂರ್ವದಲ್ಲಿ ಆಫ್ರಿಕಾ ಖಂಡದಿಂದ ಭರತ ಖಂಡಕ್ಕೆ 
ವಲಸೆ ಬಂದ ನನ್ನ ಪೂರ್ವಜರ ಹಾಗೆ ಕಾಣುತ್ತಾರೆ. ಜೀವನ ಶೈಲಿ ಇನ್ನೂ 
ನಾಗರೀಕತೆಗೆ ಓಗ್ಗಿಲ್ಲಾ . ಸುತ್ತ ಮುತ್ತಾ 14 ಹಳ್ಳಿಯ ಜನ ಪಾರೆಸ್ಸುಗಳಿಗೆ 
ಹೆದರಿ ಬೇಟೆಯನ್ನೇ ನಿಲ್ಲಿಸಿ ಹಲವು ದಶಕಗಳೇ ಕಳೆದಿದ್ದರೂ , ಇವರು 
ಮಾತ್ರಾ ಚಾಟರ ಬಿಲ್ಲು , ಕಾಡಲ್ಲೆಲ್ಲಾ ತಂತಿಹುರುಳು, ಕಾಡುಕೋಳಿಗೆ 
ಕಲ್ಲು ಹುರುಳು, ಇಲಿಬೇಟೆ, ಉಡಬೇಟೆ, ಹೀಗೆ ಹಲವು ಶಬ್ದರಹಿತ, 
ಸಾಕ್ಷಿ - ಕುರುಹುರಹಿತವಾಗಿ ಬೇಟೆಯಾಡುವ ಕಲೆಯನ್ನ ಕರಗತ 
ಮಾಡಿಕೊಂಡು, ಕಾಡು ಸೋಸುವ ಕಾರ್ಯ ನಿರಾಳವಾಗಿ ನೆಡೆಸುತ್ತಿದ್ದಾರೆ . 


ಆನೆವೋರ್ ತೋಟದ್ ಮೇಸ್ತ್ರಿ ಮೂಲೆಮುತ್ತಾ ಅವನಲ್ಲಾ . . . 
ಅವರ್ ಹೆಂಗಸರ್ ತಂಗಿನ ಕೊಟ್ಟಿರೋ ಸೊಳ್ಳೆಪುರದ ಭೂಪ ಮಾದೇವ. 
ಮೊನ್ನೆ ಬೇಸಿಗೆನಲ್ಲಿ ಮಟಮಟ ಮಧ್ಯಾನ್ಹ ಆ ಅರ್ಜುನನ್ನುಂಟೆ ತಾವ 
ನೀರುಡಿಯಾಕೆ ಬರೋ ಕಡವೆ ಹೊಡೆಯಾಕೆ ವಂಚಾಕ್ಕೊಂಡು, ತನ್ನ 
ನಾಲ್ಕು ಇಂಚು ಲೋಡ್ ಮಾಡಿರೋ ಕಳ್ಳಗನ್ನು ಹಿಡಿಕೊಂಡ್ ಕಾದಿದ್ದ , 


ಕಾಡಿನ ಕಡೆಯ ಲಂಟಾನ ಜಿಡ್ಡಿನಿಂದ ಯಾವುದೋ ಪ್ರಾಣಿ ಸರಸರ ತರಗೆಲೆ ಸದ್ದು ಮಡಿಕೊಂಡು ಬರುತ್ತಾ ಇತ್ತು . ಇವನು 
ಗನ್ನನ್ನು ಹೆಗಲಿಗೇರಿಸಿ, ಪೊದೆಯ ಕಡೆ ತದೇಕಚಿತ್ತವಾಗಿ ಕಾಯುತ್ತಾ ಕುಳಿತ, ಬೇಟೆಯಲ್ಲಿ ಬಹಳವಾಗಿ ಪಳಗಿದ್ದ ಇವನು ಅದು 
ಕಡವೆ ಅಥವಾ ನಾಗರಹೊಳೆಯಿಂದಾ ಇತ್ತೀಚೆಗೆ ಇತ್ತ ಕಡೆ ಬಂದಿರುವ ಕಾಡಮ್ಮೆ ಇರಬೇಕು ಎಂದು ಯೋಚಿಸತೊಡಗಿದ. ಮೊನ್ನೆ 
ತಾನೆ ತಟ್ಟಗುಪ್ಪೆತಾವ ಹೊಲಕ್ಕೆ ಆನೆ ಬರದೇ ಇರಲಿ ಎಂದು ಬೇಲಿ ತಂತಿಗೆ ಕೊಟ್ಟಿದ್ದ ಕರೆಂಟ್ ಕಾಡೆಮ್ಮೆ ಬಿದ್ದೋಗಿದ್ದೂ , ಆ 
ಊರಿನ ಸಕಲ ಕಿಲಸ್ತರು ಹೊಲದಲ್ಲಿ ಸತ್ತು ಬಿದ್ದಿದ್ದ ಕಾಡೆಮ್ಮೆಯನ್ನ ಹುರಿದು ತಿಂದು ಹಬ್ಬಮಾಡಿದ್ದೂ , ಪಿಲಿಪ್‌ಸ್ವಾಮಿಯಿಂದ ಕೇಳಿ 
ತಿಳಿದಿದ್ದ. ಕಾಡೆಮ್ಮೆಯನ್ನು ನೆನೆದು ಬಾಯಲ್ಲಿ ನೀರೂರಿದ್ದರಿಂದ , ಪೊದರಿನಿಂದ ತಲೆ ಕಾಣಿಸಿದ್ದೇ ತಡ ಇಕ್ಕಡಿಸಿ ಬಿಟ್ಟ ! 

ಹೋಗಿನೋಡುತ್ತಾನೇ . . . ಮೈಯೆಲ್ಲಾ ತಣ್ಣಗಾಗಿ ಹೋಯ್ತು ಅದನ್ನು ನೋಡಿ 
! ಕೊರಮರದೊಡ್ಡಿಯ ಕಾಡುದನ!. 
“ಕೆಟ್ಟೋಯ್ತಲ್ಲಾ ಕೆಲಸ ಏನು ಮಾಡೋದು? ” ಎಂದು. ಸರಸರ ಅಂತಾ ಮನೆಗ್ಗಂದು, ಬೆಟ್ಟುಡ್ಡು , ಚೂರಿ, ಮಚ್ಚು ಎಲ್ಲಾ 
ತಗೊಂಡೋಗಿ ಗುಂಡು ತಗುಲಿದ ಜಾಗನೆಲ್ಲಾ ಕೊಯ್ದು ಗುಂಡು ತಕ್ಕೊಂಡು ಮನೆಗ್ ಬಂದೋನು ತೆಪ್ಪಗಾಗಿಬಿಟ್ಟ ! 


ಹಸುಪತ್ತೆ ರಾತ್ರಿಯೆಲ್ಲಾ ಮನೆಗೆ ಬರಲಿಲ್ಲಾ ಯಾಕೆ? ಎಂದು ಕುಳ್ಳಿರನೂರ್ ಅಮ್ಮ ಊರೆಲ್ಲಾ ಹುಡುಕುತಾ. . . 
ಇರಬೇಕಾದರೆ , ನೇರ ಬಂದು ಇವನನ್ನೇ ಕೇಳಿದಳಂತೆ!. 


“ಏನೋ ಮಾದೇವಣ್ಣಾ , 
ನಮ್ ಅಸುಪತ್ತೇ ಏನಾರಾ ನೋಡ್ತಾ? ರಾತ್ರಿಯೆಲ್ಲಾ ಮನೇಕೇ ಬಂದಿಲ್ಲ ಫ್ಲೋ 


ಇವನ ಎದೆ ದಸಕ್ ಅಂತು !. 


“ ಯಾವುದು ? ಅದೇ ಬೂದಗಿತ್ತಲ್ಲಾ . . . ಕಡಸು, , ಅದಾ? ” ಎಂದ ಆಕಾಶ ನೋಡಿಕೊಂಡು, 

ಆ ಅರ್ಜುನನ್ ಕುಂಟೆತಾವ... ಮಟ್ಟಾ ಹಿಡಿದ್ಲುಟದೇ ಈರೀ ”, “ ನಿನಗೆ ಏಳಾನಾ ಅಂತಾನೇ ಇದ್ದೇ .. . . ನೆನ್ನೆ ಅಂಗೇ ಹಂಗ್ 
ಹೋಗಿದ್ದೇ ನೋಡ್ಲೆ ಎಂದು ತಡವರಿಸಿ ಹೇಳಿದ. 

ಈರಿ ತನ್ನ ಮಗ ಕುಳ್ಳಿರನ ಜೊತೆ ಅರ್ಜುನನ್ನುಂಟೆತಾಕ್ ಹೋಗಿ ನೋಡಿ, ಮಾದೇವ ಮಾಡಿರೊ ಹಲ್ಕ ಕೆಲಸ ಎಲ್ಲಾ 
ಗೊತ್ತಾಗಿ, ಇನ್ನೂ , , , ಪೋಲೀಸ್‌ನೋರ್ಗೆ ಕಂಪ್ಲೇಂಟ್ ಕೊಟ್ಟೆ. . . ಮೊದಲೇ ಕಳ್ಳಗನ್ನು ಇನ್ನೆಲ್ಲಿ ಐರಾಣಾವಾತದೋ ಎಂದು 
ಹೆದರಿ , ದೊಡ್ಡಮನೇ ಗೌಡ ನ್ಯಾಯಕ್ಕಾಕೀ , , , ದೊಡ್ಡೆಗೌಡರಿಗೂ ಹಾಗಾಗ ಚೂರು ಪಾರು ಕಾಡುಬಾಡು ಸಪ್ಪೆ 
ಕೊಡುತ್ತಿದ್ದುದ್ದರಿಂದ ಮಾದೇವನ ಕಡೆಗೇ ಆಯ್ತು ನ್ಯಾಯ . 


“ ಇಲ್ಲಿ ಬಿಡೋ , ಏನೊ ಗಾಚಾರಾ ಸರಿಯಿಲ್ಲಾ. ಯಡವಟ್ಟಾಗೊಗದೆ ” ಎಂದೂ , ಇದು ಊರಿನ ವಿಷಯ ಎಂದೂ , . 
ಮನೆ ಮನೆಗೂ ನೂರ್ ನೂರ್ ರುಪಾಯಿ ದಂಡ ಹಾಕಿ, ಗೌಡೂ ಐನೂರ್ ಸೇರ್ಸಿ ಐದ್ದಾವರ ಕೊಟ್ಟರಂತೆ ಈರಿಗೆ . 


ಹಣ ತೆಗೆದುಕೊಂಡ ಈರಿ, 
ದನ ಹೋದ್ರೆ ಚಿಂತೆಯಿಲ್ಲ ಗೌಡ್ರೆ , ಈ ನನ್ಮಗನಿಗೆ ಕಣ್ಣಿಲ್ವಾ ? ಮಿಕ ಯಾವುದು ? ದನ ಯಾವುದು ? ಎಂದು ಗೊತ್ತಗದ್ದಿದ್ದರೆ 
ಇವನೆಂತಾ ಶಿಕಾರಿಗಾರ ನೀವೇ ಹೇಳಿ, ಕಾಡಾಗ ಮನ್ನಾ ಬಂದು ಹೊಡೆದು ಹುರುಳಿಸಿಬಿಡತಾನೇ ನೋಡ್ತಾಯಿರಿ ಇವನು. ” ಎಂದು 
ತನ್ನ ದುಖಃವನ್ನು ತೋಡಿಕೊಂಡರೂ , ಸ್ ಗೌರೆನಳ್ಳಿ ಬುಲಟ್‌ ಸಾಬೀ ಇದೇ ಹಸುಗೇ ಮೂರು ಸಾವಿರದ ಮ್ಯಾಲೆ ಒಂದ್ ದಮ್ಮಿ 
ಹೆಜ್ಜೆ ಕೊಡಲ್ಲಾ ಎಂದು ಹೇಳಿ ಹೋಗಿದ್ದನಾದ್ದರಿಂದ ಅಷ್ಟೇನೂ ಬೇಸರ ಹಾಗಲಿಲ್ಲ ಈರಿಗೆ. 


ನಾನೆಂದು ಕನಸ ಕಂಡೆ 


ಮುಂಜಾನೆಂತು ಮಬ್ಬಿನಲಿ ನನೆಂದು 
ಕನಸ ಕಂಡೆ , 


ಅ೦ದು ಅಡವಿಯಲಿ 
ಮರಗಳೆಲ್ಲ ಮೈತುಂಬಿ 
ಮುಗಿಲತ್ತ ನೋಡುವುದ ಕಂಡೆ. 


ಪ್ರಾಣಿ ಪಕ್ಷಿಗಳೆಲ್ಲ 
ವಿರೋಧವ ಮರೆತು 
ವಿನೋದದಿ ಆಡುವುದ ಕಂಡೆ. 


ಅಲೆ೦ದು ಕಾಡುಬಳ್ಳಿಂರು 
ತುಂಬ ಹ ತುಂಬಿ 
ವನಸಿರಿಗೆಲ್ಲಾ ಗ೦ಧಗಾಳಿಯು ಲೇಪಿಸುವುದ ಕಂಡೆ. 


ಆ ಹೆನ್ನಿರಿನ ಕೊಳದಲ್ಲಿ 
ನಸುನಗುತ ನಿಂತಿರುವ 
ಹೊನ್ನ ಕೆಂದಾವರೆಯು ಕಂಡೆ 


ವನ ದೇವತೆಂಗು 
ಸಂತೋಷದಿಂದ ತನ್ನ ಮಕ್ಕಳ 
- ಅಪ್ಪಿ ಮುದ್ದಿಸುವ ರಮ್ಯ ನೋಟವ ಕಂಡೆ ! 


- ಲಕ್ಷ್ಮೀಕಾಂತ್ .ಎಸ್. ಬಿ 


